ಮುತ್ತು ಕಾಜಿ 


ಸೂಳೆಕಲ್‌ನುಕದ ಗುಹಾಜಿತ್ರಗಳು 


ಸೂಳೆಕಲ್‌ಮಠವು ಕನಕಪುರ ತಾಲೂಕು 
ಹಲಸೂರಿನಿಂದ ದಕ್ಷಿಣಕ್ಕೆ ಸುಮಾರು ೮ ಕಿ.ಮಿ. ದೂರ 


ದಲ್ಲಿದೆ. ಇದು ಅಕ್ಕರಗಲ್ಲು, ಜೇನುಕಲ್ಲು, ಆಬಲಸೊಣೆ, 
ಕುಂಡರಗಲ್ಲು, ತುಡುಬೇಒಡ್ಡಿನಏಣು, ಮುತ್ರಾಸನಕೆರೆ 


ಹಗ್ಗು. ಕೆಂಬರೆ, ಭದ್ರಕಾಳಮ್ಮನ ಒಡ್ಡು ಇವುಗಳಿಂದ 
ಸುತ್ತುವರೆಯಲ್ಪಟ್ಟಿದೆ. ಸೂಳೆಕಲ್ಲು ಎಂಬುದಕ್ಕೆ ಜನಪದ 
ಕಥೆಯೊಂದಿದ್ದು , ಆದರೇ ವಾಸ್ತವವಾಗಿ ಪರಿಶೀಲಿಸಿದಾಗ 
ಸೀಳೆಂಕಲ್ಲು  ಸೂಳೇಕಲ್ಲು ಆಗಿ ಬಳಕೆಗೊಂಡಿದೆ. 
ದೊಡ್ಡದಾದ ಬಂಡೆಯಿಂದ ಬೇರ್ಪಟ್ಟು ಬಿದ್ದಿರುವ 
ಕಲ್ಲಿನ. ಮೇಲೆಯೇ ಕುಳಿತು ಕಲ್ಲುಮನೆಯ ಒಳಜಾವಣೆ 
ಯಲ್ಲಿ ಚಿತ್ರಗಳನ್ನು ವುದನ್ನು ಗಮನಿಸ 


ಬರೆದ ದರುವು ನರಿಯ 
ಬಹುದು. 


ಈ ಕಲ್ಲುಮನೆಯ (rock shelter) ಒಳಭಾಗ 
ರೂಟ್‌ಸ್ಕ್ಯೇರ್‌ ಆಕಾರದಲ್ಲಿದೆ. ಒಳಭಾಗದಲ್ಲಿ ಅಗಲ 
೫೬ ಅಡಿಗಳು ಉದ್ದ ೨೪ ಅಡಿಗಳು ಅದೇ ಕಲ್ಲುಮನೆಯ 
ಬಲಗಡೆಯ ಮತ್ತೊಂದು ಭಾಗದ ಅಗಲ ೨೦ ಅಡಿಗಳು 
ಉದ್ದ ೧೨ ಅಡಿಗಳು. 


ಈ ಅರ್ಧಭಾಗದ ಮೇಲೆ ಒಂಬತ್ತು ಲಂಬ ರೇಖೆ 
ಗಳಿಗೆ ಮೇಲೊಂದು ಅಡ್ಡರೇಖೆಯಿಂದ ತೋರಣದ 
ರೀತಿಯಲ್ಲಿ ಬಿಳಿಬಣ್ಣದ ಚಿತ್ರ ಮೂಡಿಸಿದ್ದಾರೆ. ಇದು 
ಬಹುಶಃ ಧಾರ್ಮಿಕಾಚರಣೆಯ ನಂಬಿಕೆಯ ಸಂಕೇತವೊ 
ಅಥವಾ ಕುಟುಂಬನರ್ಗದ ಎಣಿಕೆಯೋ ಆಗಿರಬಹುದು, 
ಇದರ ಕೆಳಗಡೆಯೇ ರಂಗೋಲಿ ರೀತಿಯ ವ ನಿಂಡಲವಿದ್ದು 


* ನಂ. ೩೩೩೩, ೪೦ ಅಡಿ ಮುಖ್ಯರಸ್ತೆ, ಕುಮಾರಸ್ಥಾಮಿ ಲೇಔಟ್‌ ೨ನೇ ಘ 


ಹೆ 


ಇತಿಹಾಸ ದರ್ಶನ 


ಬಿಳಿಯ ಬಣ್ಣದಿಂದ ರಚಿತವಾದ ಈ ಮಂಡಲವು ದಪ 
ರೇಖೆಗಳಿಂದ ರಚಿತವಾದುದಾಗಿದೆ. 


ಬಳಿಯಲ್ಲೆ ಬಿಳಿ ಬಣ್ಣದಲ್ಲಿ ಬರೆದ ಇಬ್ಬರ 
ಮನುಷ್ಯರ ರೇಖಾಚಿತ್ರ ಎದ್ದು ದಪ್ಪ ರೇಖೆಗಳಿಂದ 
ಮೂಡಿಸಿದ ಈ ಮಾನವರ ಕೈಗಳಲ್ಲಿ ಆಯುಧಗಳನ್ನು 
ಗಮನಿಸಬಹುದಾಗಿದೆ. 


ಐದು ಲಂಬ ರೇಖೆಗಳಿಗೆ ಒಂದು ಅಡ್ಡರೇಖೆಯ 
ನಳೆದಿರುವ ಮತ್ತೊಂದು ಚಿತ್ರವಿದೆ. 


ಪ್ರಾಣಿಯೊಂದರ ಮೇಲೆ ಕುಳಿತ ಮನುಷ್ಯನೊಬ್ಬನ 
ಚಿತ್ರವಿದ್ದು ಪ್ರಾಣಿಯು ತಲೆಯನ್ನು ನೆಲದ ಕಡೆಗೆ 
ಂದುರೆ ಎಂಬಂತೆ ಕಂಡುಬರುತ್ತದೆ. 


3] 
ks) 
ವತಿ 
ತ್ರ 
೨೮ 0 
dL 


ತುಸು ಸಣ್ಣನೆಯ ರೇಖಾಚಿತ್ರವೊಂದರಲ್ಲಿ 
ಮನಂಷ್ಯ ತನ್ನ ಬಲಗೈಯಿಂದ ಕತ್ತಿ ಇಲ್ಲವೇ ಕೋಲನ್ನು 
ತನ್ನ ಶಿರೋಭಾಗದ ಮೇಲ್ಲಡೆಗೆ ಬರುವಂತೆ ಎತ್ತಿ 
ಹಿಡಿದಿದ್ದು ಎಡಗೈಯನ್ನು ಮುಂದೆ ಚಾಚಿದಂತಿದೆ, ಕಾಲು 
ಗಳು ಎರಡೂ ಬದಿಗಳಿಗೂ ಚಾಜಿದಂತಿದೆ. 
ಸ್ವಲ್ಪ ಮೇಲ್ಭಡೆಗೆ ಸಸ್ಯ ಒಂದರ ಚಿತ್ನ ಶ್ರೈವೊಂದಿದ್ದು 
ಲಂಬ ರೇಖೆಯೊಂದಕ್ಕೆ ಎರಡೂ ಬದಿಗಳಲ್ಲೂ ಸಣ್ಣ, 
ಸಣ್ಣ ಅಡ್ಡರೇಖಬೆಗಳನ್ನೆ ದು ಚತ ಶ್ರವನ್ನೂ ಸಹ ಬಿಳಿ 
ಬಣ್ಣದಿಂದಲೇ ಮೂಡಿಸಿದ್ದಾರೆ. ಕಾಂಡದ ಭಾಗ ತುಸು 
ದಪ್ಪಗಿದ್ದು, ಬೇರುಗಳನ್ನು ಗಮನಿಸಬಹುದು. ಇನ್ನೂ 


ಟ್ಟಿ, ಬೆಂಗಳೂರು-೫೬೦೦೭೮ 


೭೧ 


ಸ್ವಲ್ಪ ಮೇಲ್ಲಡೆಗೆ ಪ್ರಾಣಿಯೊಂದರ ಮೇಲೆ ಕುಳಿತು 
ಸವಾರಿ ವಣ ಕಾಡುತ್ತಿರುವ ವಕಾನವನ ಚಿತ್ರವಿದೆ 


ಸಸ್ಕ ಚಿತ್ರದ ಮೇಲ್ಭಾಗ ದಲ್ಲಿ ಸಣ್ಣ 
ಗಳಿಂದ ಮೂಡಿಸಿದ ಚಿತ್ತ ವಿದ 


ಪುತ್ತೊಂದು ಮನುಷ್ಯನ ರೇಖಾ ಚಿತ್ರದಲ್ಲಿ 
ಉದ್ದನೆಯ ದೇಹ, ದೇಹದ ಎರಡೂ ಬದಿಗಳಿಗೂ 
ಅಗಲವಾಗಿ ಚಾಚಿದ ಕೈಗಳು ಇವೆ. ಕೈಯಲ್ಲಿ ಬೆರಳು 
ಗಳನ್ನು ಸ್ಪಷ್ಟವಾಗಿ ಮೂಡಿಸಿರುವುದು 'ಗಮನಾಹ 


ಎಕ್ಸ್‌ ಆಕಾರದ ಮನುಷ್ಯನೊಬ್ಬನು ಒಂದು 
ಕೈಯಲ್ಲಿ ಗುರಾಣಿಯನ್ನಾ ಮತ್ತೊಂದು ಕೈಯಲ್ಲಿ ಕತ್ತಿ 
ಕ್ಕ ಹಿಡಿದಿರುವಂತಿದೆ. 


ಮುಂದೆ ಸ್ಪಷ್ಟವಿಲ್ಲದ ಕೆಲವು ರೇಖಾ ಚಿತ್ರಗಳಿದ್ದು 


ಅದರ ಮುಂದೆಯೇ ರ ಮನುಷ್ಯರು ಜಿ ೈ ಕೆ A ಹಿಡಿದು ನರ್ತನ 


ಮಾಡುವ ರೇಖಾ ಚಿತ್ರಗಳಿವೆ. 

ಎರಡು ಮನೆಗಳ ಚಿತ್ರಗಳಿವೆ. ಐದು ಲಂಬರೇಖೆಗೆ 
ಕೆಳಭಾಗಕ್ಕೊಂದು ಅಡ್ಡರೇಖಯನ್ನೆಳೆದು ಮೇಲ್ಲಡೆಯ 
ಅಡ್ಡರೇಖೆಗೆ ಬದಲಾಗಿ ಸಣ್ಣ ಸಣ್ಣ ಚುಕ್ಕೆಗಳಿಂದ ಆರು 
ಸಾಲುಗಳನ್ನು ಮೂಡಿಸಿ, ಮೇಲೊಂದು ಕವರಾನಾಕ ತಿಯ 
ರೇಖೆಯನ್ನೆಳೆದು ಮನೆಯ ಚಿತ್ರವನ್ನು ಚಿತ್ರಿಸಿದ್ದಾರೆ. 
ಮೇಲ್ಗಡೆ ಬೆಂಕಿಯ ಜಾ ಲೆ ಬುಗಿಲೆದ್ದ ರೀತಿಯಲ್ಲಿ ಚುಕ್ಕೆ, 
ಚುಕ್ಕೆಗಳಿಂದ ಬರೆದಿದ್ದಾರೆ. ಮನೆಯ ಬಾಗಿಲು ಇದು 
ಎಂದು ಸೂಜಿಸಂವ ಸಲುವಾಗಿಯೇ ಎಂಬಂತೆ ಎರಡನೇ 
ಲಂಬರೇಖೆಗೆ ತಾಗುನಂತೆ ಒಂದು ಗೆರೆಯನ್ನು ಎಳೆಯ 
ಲಾಗಿದೆ. 


ಮತ್ತೊಂದು ಮನೆಯ ರೇಖಾಚಿತ್ರ ಸಣ್ಣದಾಗಿದ್ದು 
ವಿಶೇಷವೇನೂ ಇಲ್ಲ. 

ಮತ್ತೆ ಅಸ್ಪಷ್ಟವಾದ ಮನುಷ್ಯರ ಚಿತ್ರಗಳಿದ್ದು 
ಒಂದು ರೇಖಾಚಿತ್ರದಲ್ಲಿ ದೇಹದ ಕೆಳಭ:ಗದ ಕಾಲಿನ 
ಭಾಗದಲ್ಲಿ ಬಲತೊಡೆಯ ಭಾಗದಿಂದ ಕಾಲು ಬಾಗಿ 
ದಂತಿದ್ದು ಎಡಭಾಗ ನೀಳವಾಗಿದೆ. ಪಾದಗಳು ಸ್ಪಷ್ಠ 


ಅ'ಟ 
ವಾಗಿ ಮೂಡಿಬಂದಿವೆ. ಎರಡೂ ತೊಡೆಗಳ ಮಧ್ಯಭಾಗ 


೭೨ 


ದಲ್ಲಿ ಶಿಶ್ನಸೂಚಕ ರೇಖೆ ಇದೆ. ಚಿಕ್ಕದಾದ ಉದರ, ಸಣ್ಣ 
ಕ್ರ ಭಾಗ ಸಣ್ಣ ಗಿದೆ. 


ಅತೀ ಕೆಳಗಡೆ ಹ ತಾಗಿರುವ ಬಂಡೆಯ 
ಭಾಗದಲ್ಲಿ ಮೂರು ಗಳು ಸ್ಪಷ್ಟವಿದ್ದು 
ಎರಡು ರೇಖಾ ಚಿತ್ರಗಳು ವ ಪಾರಾಗಿ ಒಂದು 
ಪ್ರಾಣಿಯ ಚಿತ್ರವಾಗಿದೆ. ವಕಾನವನೊಬ್ಬನು ತನ್ನೆರಡೂ 
ಕೈಗಳನ್ನು ಸೊಂಟದ ಮೇಲೆ ಇಟ್ಟು ನಿಂತಿರುವ ಚಿತ್ರ 
ಒಂದಾದರೆ, ಮತ್ತೊಬ್ಬ ವಕಾನವ ತನ್ನೆರಡೂ ಕೆ ಗಳನ್ನು 
ಸೊಂಟದ ಮೇಲಿಟ್ಟು WENN ದ ಜಿಗಿಯುತ್ತಿ ರುವ 
ಚಿತ್ರವಿದೆ. 


ಎಡಭಾಗಕ್ಕೆ ಮುಖ ಮಾಡಿದ ಜಿಂಕೆಯೊಂದರ 
ಚಿತ್ರವಿದ್ದಾ, ತೆಳ್ಳನೆಯ, ಉದ್ದವಾದ ಉದರ, ಚೂಪಾದ 
ಮುಖ, ಕೊಂಬುಗಳು, ಕಾಲುಗಳು ಮತ್ತು ಬಾಲ 
ಗಳನ್ನು ಗುರುತಿಸಬಹುದು. 


ಇದರ ಬದಿಯಲ್ಲೆ ಬ್ರಾಹ್ಮೀ ಅಕ್ಷರಗಳನ್ನು ಅಂದರೆ 
ಘ, ಕೊ, ಆ ಗಳನ್ನು ಹೋಲುವ ಬರಹಗಳಿವೆ. 


ಸ್ವಲ್ಪ ಅಂತರದಲ್ಲಿ ಮತ್ತೊ ಇ ಪ್ರಾಣಯ 


ಮೇಲ್ಭಾಗದಲ್ಲಿರುವ ಒಂದು ರೇಖಾ ಚಿತ್ರದಲ್ಲಿ 
Bi ಪ್ರಾಣಿಯೊಂದರ ಮೇಲಿ ಕುಳಿತು ಸಾಗು 
ತ್ತಿರುವ ಚಿತ್ರವಿದ್ದು ಪ್ರಾಣಿಯ ತಲೆ ವ 
ಗಳನ್ನು ಸೂಚಿಸುವ. ಗೆರೆಗಳು ಸ್ಪಷ್ಟವಾಗಿವೆ. 


ಈ ಮೇಲಿನ ಬಿಳಿ ಬಣ್ಣದಿಂದ ಬರೆದ ರೇಖಾಚಿತ್ರ 
ಗಳ ನಡುವೆ ಸಣ್ಣದಾಗಿ ಬರೆದ ಕಿತ್ತಳೆ ಬಣ್ಣದ ಮನುಷ್ಮ 
ರನ್ನು ಸೂಚಿಸ ಸುವ ರೇಖಾ ಚಿತ್ರಗಳಿವೆ. 


ಇ 


ದಪ್ಪನೆಯ ರೇಖೆಗಳಿಂದ ಸುವಣಾರು ಕ್ರಿಸ್ತಶಕ 
೬ನೇ ಶತವಠಾನಕ್ಕೆ ಸೇರುವ ಶಂಖಲಿಪಿಯ ಶಾಸನ 
ವೊಂದಿದೆ. ಸೂರ್ಯ, ಚಂದ್ರರ ಚಿತ್ತಗಳಿದ್ದು ನಾಲ್ಕು 
ಸಾಲುಗಳನ್ನು ಹೊಂದಿದೆ. ಉದ್ದನೆಯ ದಪ್ಪ ಅಕ್ಷರ 
ಗಳಿಂದ ಕೆಂಪು ಬಣ್ಣದಿಂದ ಬರೆದ ಈ ಶಂಖಲಿಪಿಯ 
ಶಾಸನವು ದಕ್ಷಿಣ ಕರ್ನಾಟಕದಲ್ಲಿ ಕ್ವಚಿತ್ತಾಗಿ ದೊರಕುವ 
ಅಪರೂಪದ ಶಂಖಲಿಪಿಯ ಶಾಸನಗಳಲ್ಲಿ ಒಂದಾಗಿದೆ. 


ಇತಿಹಾಸ ದರ್ಶನ: 


1 
(01 
4 
ಹಾ 
ಜ| 
{L 
£3 
ಲಿ 
ಬ್ದ 
[4] 
ಗ 


ಈ ರೀತಿಯ ಶಂಖಲಿಪಿಯ 


ಶ್ರ ಹ 
ಶಾಸನವು ದೋಣಿಯೊಂದರ ಮೇಲೆ ಬರೆದಿರುವಂತೆ 
ಕಂಡುಬಂದರೆ, ಮಾಗಡಿ ತಾಲೂಕಿನ ದೊಡ್ಡಿಪಾಳ್ಯದ 
ಸಣ್ಣ ಗುಹೆಯೊಂದರಲ್ಲಿ ಬೃಹದಾಕಾರವಾಗಿ ಕೆಂಪು 
ಬಣ್ಣದಿಂದಲೇ ಬರೆದ ಶಂಖಲಿಪಿಯ ಶಾಸನವನ್ನು ಇಲ್ಲಿ 
ಸ್ಮರಿಸಿಕೊಳ್ಳಬಹುದು. 

ಕೇಸರಿ ಬಣ್ಣ ಮತ್ತು ಕೆಂಪ್ರ ಬಣ್ಣಗಳನ್ನು ಬಳಕೆ 
ಗಾಗಿ ಪ್ರಾಣಿಗಳ ರಕ್ತ ಮತ್ತೂ ಸಸ್ಯದ ರಸಗಳಿಗೆ 


ದಾಲ 
Pe 
ಕಬ್ಬಿಣದ ಆಕೆ (ಡ್‌ ಬೆರಸಿ ತಯಾರಿಸುತಿದ್ದರು ಎಂಬು 
ಬ ಇಲ. ಎ 
ದಾಗಿ ಈಗಾಗಲೇ ತಿಳಿದು ಬಂದಿರುವುದರಿಂದ ಈ ಬಣ್ಣ 
ಗಳನ್ನು ಅದೇ ರೀತಿ ತಯಾರಿಸಿರಬಹುದು. 


ಕಲ್ಲುಮನೆಯ ಮೇಲ್ಭಾವಣಿಯ ಮೇಲಿನ ಒಳ 
ಭಾಗದಲ್ಲೂ ಬಿಳಿ ಸಿಂಧೂರ ಮತ್ತು ಕೆಂಪ್ರ ಬಣ್ಣಗಳಿಂದ 
ಬರೆದ ಚಿತ್ರಗಳಿದ್ದು ಅಸ್ಪಷ್ಟವಾಗಿವೆ. ಇವುಗಳನ್ನು 
ಮನುಷ್ಯ ಸೀಳಾಗಿ ಬಿದ್ದಿರುವ ಬಂಡೆಯ ಮೇಲೆ ಕುಳಿತು 
ಇಲ್ಲವೇ ನೀತು ಮೂಡಿಸಿದ್ದಾ ನೆ. 


ಈ ಕಲ್ಲು ಮನೆಯಲ್ಲಿ ಭೂಮಿಯ ಮೇಲ್ಮೈ ಯಲ್ಲಿ 
ಚೂರುಗಳು ದೊರೆತಿರುವು 
ದಲ್ಲದೇ. ಭೂಮಿಯಲ್ಲಿ ಸ್ವಲ್ಪ ಒಳಗೆ ಹೊತುಹೋಗಿದ್ದ 
ದೊರೆತಿದೆ. ಮಡಕೆಯ 


೧೨ 


ಚೂರುಗಳು ಕೆಂಪು ಬಣ್ಣ ದಿಂದಲೂ, ಕಪ್ಪು-ಕೆಂಪು ಬಣ್ಣ 
ದಿಂದಲೂ ಕೂಡಿದ್ದು ತುಸು ಹೊಳಪುಳ್ಳವಾಗಿವೆ. ವಿವಿಧ 
ರೀತಿಗಳಲ್ಲಿ ಬಾಗಿರುವ ಕಂಠಗಳ ಮಡಕೆಗಳಿಂದ ಕುಂಬಾರನ 
ತಿದಿಯಿಂದ ಹೊರಬಂದ ರೇಖೆಗಳು ವಿವಿಧ ರೀತಿಯಲ್ಲಿವೆ. 
ಕೆಲವು ತೆಳುವಾಗಿ ಹಗುರವಾದ ಮಡಕೆಯ ಚೂರು 
ಗಳಾಗಿದ್ದರೆ ಮತ್ತೆ ಕೆಲವು ದಪ್ಪನೆಯ ಗಟ್ಟಿಯಾದ 


ಈ ಕಲ್ಲುವುನೆಯಿಂದ ಸುವಕಾರು ಎರಡು ಕಿ.ಮೀ. 
ಹಿಂದೆಯೇ ಕೆಂಬರೆ ಎಂಬಲ್ಲಿ ಎರಡು ವೃತ್ತಾಕಾರದ 
ಶವೆಗುಣಿಗಳು (Pit burials) isd. ಒಂದು 
ಶವಕುಡಯ ಮೇಲ್ಮೈ ವೃತ್ತಾಕಾರದ ಭಾಗವು ಭಾಗಶಃ 
ಹಾಳಾಗಿದ್ದರೆ ಮತ್ತೊಂದು ಸುಸ್ಥಿ ತಿಯಲ್ಲಿದೆ. ಇವು 
ಬೃಹತ್‌ ಶಿಲಾಯುಗಕ್ಕೆ ಸೇ ೀರಿದವುಗಳಾಗಿದ್ದು ಈ ಸ್ಥಳ 
ದಲ್ಲಿ ಈಗ ಜನವಸತಿಯೊಂದು ನಿರ್ಮಾಣವಾಗುತ್ತ ಲಿದ್ದು 


ಹೆಚ್ಚನ ಶೋಧನೆಗೆ ಅಡಚಣೆಯರಾಗಿದೆ. 


ಗುಹಾಚಿತ್ರಗಳು ನೂತನ ಶಿಲಾಯುಗದಲ್ಲಿ 
ಮಾಗಿ ಬೃಹತ್‌ ಶಿಲಾಯುಗದಲ್ಲಿ ವಿಕಸಿತ 
ಮ ದಕ್ಷಿಣ ಕರ್ನಾಟಕದಲ್ಲಿನ ಬೃಹತ್‌ 
ಶಿಲಾಯುಗದ ಕಾಲವನ್ನು ಈಗಾಗಲೇ ಕ್ರಿಸ್ತಪೂರ್ವ 
ಸುವಕಾರು ೮೦೦ ವರ್ಷಗಳಿಂದ ಪ್ರಾರಂಭವಾಗಿರುವು 
ದೆಂದು ನಿರ್ಧಾರವಾಗಿರುವುದರಿಂದಲೂ ಸೂಳೇಕಲ್ಲು 
ಮಠದ ಗುಹಾಚಿತ್ರಗಳು ಬೃಹತ್‌ ಶಿಲಾಯುಗಕ್ಕೆ 
ಸೇರಿದವುಗಳೆಂದು ಹೇಳಬಹುದು. ಬಳಿಯಲ್ಲೇ ದೊರೆತ 
ಶವಗುಣಿಗಳು ಸಹ ಇದನ್ನು ಪುಷ್ಕೀಕರಿಸುತ್ತವೆ.* 


¢ 


ಗುರುಗಳಾದ ಡಾ ದೇವರಕೊಂಡಾರೆಡ್ಡಿ, ಲಕ್ಷ ಒಶ್‌ತೆಲಗಾವಿ, 
ಡಾ| ಕೆ. ವಿ. ರಮೇಶ್‌, ಡಾ| ಅ. ಸುಂದರ ಹಾಗೂ ಎಸ್‌. ವಿ. 
ಡಾಟ ಬಿ. ಸಂಜುಂಡಸ್ವಾಮಿಯವರಿಗೆ ನನ್ನ ವಿನಯಪೂರ್ವಕ 


೭೩ 


